ಕರ್ನಾಟಕ ವಿಧಾನ 


ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


813 ; 

ಶ್ರೀ ಕೆ.ಎ ತಿಪ್ಪೇಸ್ವಾಮಿ 
(ನಾಮನಿರ್ದೇಶನ ಹೊಂದಿದವರು) 
14.12.2020 i 
ಸಚಿವರು 


- -ಉತ್ತರಿಸುವ.-ಸಚಿವರು -ಪ್ರಾಥಮಿಕ-ಮತ್ತು ಪ್ರೌಢ ಶಿಕ್ಷಣ 

ಕ್ರಸ § ಪ್ರಕ್ಸೆ § ಗ ಉತ್ತರ" ಮ 

ಈ THEA ಇಹ-ವ್ಯಹ ಲ 
ಭಾಷಣದಲ್ಲಿ ಮುಖ್ಯ ಮಂತ್ತಿಗಳು 
ಘೋಷಿಸಿದಂತೆ, 1000 ಕರ್ನಾಟಕ ಪಬ್ಲಿಕ್‌ ಸರ್ಕಾರದ ಆದೇಶ ಸಂಖ್ಯೆ:ಇಡಿ 04 ಯೋಸಕ 
ಶಾಲೆಗಳನ್ನು ರಾಜ್ಯದ ಹೋಬಳಿ | 2017, ದಿನಾಂಕ:05.01.2018 ರಲ್ಲಿ, ರಾಜ್ಯದಲ್ಲಿ, 
ಕೇಂದ್ರದಲ್ಲಿ ಸ್ಥಾಪಸಲಾಗಿದೆಯೇ: | 176 ಕರ್ನಾಟಕ ಪಬ್ಲಿಕ್‌ ಶಾಲೆಗಳಿಗೆ 
'ಹಾಗಿದ್ದಲ್ಲಿ, ಸಂಪೂರ್ಣ ಮಾಹಿತಿ | ಮಂಜೂರಾತಿ ನೀಡಲಾಗಿರುತ್ತದೆ. 
ನೀಡುವುದು; ಹಾಗೂ ಸರ್ಕಾರದ ಆದೇಶ ಸಂಖ್ಯೆಇಡಿ 230 

ಯೋಸಕ 2018, ದಿನಾಂಕ:18.05.2019 ರಲ್ಲಿ, 
100 ಕರ್ನಾಟಕ ಪಬ್ಲಿಕ್‌ ಶಾಲೆಗಳಿಗೆ 
ಮಂಜೂರಾತಿ ನೀಡಲಾಗಿರುತ್ತದೆ. 

ಪ್ರಥಮ ಹಂತದಲ್ಲಿ ಒಟ್ಟು 2716 ಕರ್ನಾಟಕ 
ಪಬ್ಲಿಕ್‌ ಶಾಲೆಗಳನ್ನು (ಕೆಪಿಎಸ್‌) ರಾಜ್ಯಾದ್ಯಂತ 
ಪ್ರಾರಂಭಿಸಲಾಗಿದೆ. (ಜಿಲ್ಲಾವಾರು ಶಾಲೆಗಳ 
ವಿವರಗಳನ್ನು ಅನುಬಂಧ-1ರಲ್ಲಿ ಒದಗಿಸಿದೆ) 
ಉಳಿದ ಕೆ.ಪಿ.ಎಸ್‌.ಶಾಲೆಗಳನ್ನು ಹಂತ ಹಂತವಾಗಿ: 
ಪ್ರಾರಂಭಿಸಲು ಕ್ರಮವಹಿಸಲಾಗುತ್ತದೆ. 

ಆ) [ಕರ್ನಾಟಕ ಪಬ್ಲಿಕ್‌ ಶಾಲೆಗಳಲ್ಲಿ ಶಾಲಾ |ಸ್ಪರ್ಣರದ ಆದೇಶ . ಸಂಖ್ಯೆಇಡಿ ॥॥ 
ಪ್ರವೇಶವನ್ನು ಶಿಶುವಿಹಾರದಿಂದ (೦೪ | ಸ್ರೋಯೋಕ 2018, ದಿನಾಂಕಃ17.05.2019 
Kindergarten) ಪ್ರಾರಂಭಿಸಿ. 12ನೇ ರಂತೆ "ರಾಜ್ಯದಲ್ಲಿ ಈಗಾಗಲೇ ಪ್ರಾರಂಭಿಸಿರುವ 
ತರಗತಿಯವರೆಗೆ ಶಾಲೆಗಳನ್ನು ನಡೆಸಲು|2716 ಕೆಪಿಎಸ್‌ ಶಾಲೆಗಳಲ್ಲಿ 2019-20ನೇ 
ತೆರೆಯಲಾಗಿದೆಯೇ: (ವಿವರ ನೀಡುವುದು) ಶೈಕ್ಷಣಿಕ ಸಾಲಿನಿಂದ. ಪೂರ್ವ ಪ್ರಾಥಮಿಕ 

ತರಗತಿಗಳನ್ನು ಪ್ರಾರಂಭಿಸಿ 12ನೇ ತರಗತಿವರೆಗೂ 
ಶಿಕ್ಷಣವನ್ನು ನೀಡಲಾಗುತ್ತಿದೆ. (ಆದೇಶದ 


ಪ್ರತಿಯನ್ನು ಅನುಬಂಧ-2ರಲ್ಲಿ ಒದಗಿಸಿದೆ) 


ಇ) 


ಸರ್ಕಾರ ಘೋಷಿಸಿದಂತೆ ಕರ್ನಾಟಕ] 


ಪಬ್ಲಿಕ್‌ ಶಾಲೆಗಳಲ್ಲಿ ಕನ್ನಡ ಮತ್ತು 
ಇಂಗ್ಲೀಷ್‌ ಮಾಧ್ಯಮಗಳಲ್ಲಿ ವಿದ್ಯಾರ್ಥಿಗಳ 
ಪ್ರವೇಶ ಹೆಚ್ಚಳವಾಗಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 


ಬಂದಿದೆ. 


ಈ) 


1 ಹೆಚ್ಚಳವಾಗಿರುವುದು ಸರ್ಕಾರದ ಗಮನಕ್ಕೆ 


ಕರ್ನಾಟಕ `ಪಜ್ಲಿಕ್‌ ಶಾಲೆಗಳನ್ನು ` ಹೋಬಳಿ 
ಮಟ್ಟದಲ್ಲಿ ಪ್ರಾರಂಭಿಸಿರುವುದರಿಂದ ಸದರಿ 
ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಪ್ರವೇಶ 


ಬಂದಿದೆಯೇ; 


ಬಂದಿದೆ. 


ಉ) 


ಹಾಗಿದ್ದಲ್ಲಿ, ರಾಜ್ಯ ಸರ್ಕಾರ ಕರ್ನಾಟಕ 
ಪಬ್ಲಿಕ್‌ ಶಾಲೆಗಳನ್ನು ಗ್ರಾಮ ಪಂಚಾಯತ್‌ 
ಕೇಂದ್ರಗಳಲ್ಲಿ ಮತ್ತು ಇತರೆ ಪ್ರಮುಖ 
ಪಟ್ಟಣಗಳ ಕೇಂದ್ರಗಳಲ್ಲಿ ತೆರೆಯಲು 
ಹೊಂದಿರುವ ಯೋಜನೆಗಳೇನು? 
(ಸಂಪೂರ್ಣ ಮಾಹಿತಿ ನೀಡುವುದು) 


ಪ್ರಥಮ `` ಪಂತದ್ಲಕಏಎಸ್‌ `ತಾಲೆಗಳನ್ನು] 
ಹೋಬಳಿಗೆ ಒಂದು ಶಾಲೆಯಂತೆ ಸ್ಥಾ ಪಿಸಲು 
ಉದ್ದೆ €ಶಿಸಿಲಾಗಿದೆ. 


ಸರ್ಕಾರಿ ಶಾಲೆಗಳಲ್ಲಿ ಕೆಪಿಎಸ್‌ ಶಾಲೆ ಪ್ರಾರಂಭ 
ಮಾಡಲು ಈ ಕೆಳಕಂಡ ಮಾನದಂಡಗಳನ್ನು 
ನಿಗದಿಪಡಿಸಿದೆ. . 


1. ಹಂತ-ಹಂತವಾಗಿ ಪ್ರತಿ ಹೋಬಳಿಗೆ 
ಒಂದು ಕೆಪಿಎಸ್‌ ಬರುವಂತೆ 
ಶಾಲೆಗಳನ್ನು ಆಯ್ಕೆ ಮಾಡುಲಾಗುವುದು. 

2. ಒಂದೇ ಆವರಣದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ 
ಸರ್ಕಾರಿ ಪ್ರಾಥಮಿಕ ಶಾಲೆ, ಪೌಢಶಾಲೆ 
ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ 
ಪ್ರಥಮ ಆದ್ಯತೆ ನೀಡಲಾಗುವುದು. 

3. ಒಂದೇ ಆವರಣದಲ್ಲಿ 

- ಕಾರ್ಯನಿರ್ವಹಿಸದಿರುವ ಆದರೆ ಆದೇ 
ಗ್ರಾಮ/ಪಟ್ಟಣ/ನಗರದಲ್ಲಿ ಸಮೀಪದಲ್ಲಿ 
ಕಾರ್ಯನಿರ್ವಹಿಸುವ ಸರ್ಕಾರಿ 
ಪ್ರಾಥಮಿಕ ಶಾಲೆ, ಪೌಢಶಾಲೆ ಮತ್ತು 
ಪದವಿ ಪೂರ್ವ ಕಾಲೇಜುಗಳನ್ನು ಆಯ್ಕೆ 
ಮಾಡಲಾಗುವುದು. . 

4. ಕ್ರಸಂ 2 ಮತ್ತು 3 ರಂತೆ ಶಾಲೆಗಳು 
ಲಭ್ಯವಿಲ್ಲದಿದ್ದಲ್ಲಿ. , ಒಂದೇ ಅವರಣದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ 
ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು 


5. ಜಿಲ್ಲಾ ವ್ಯಾಪ್ತಿಯಲ್ಲಿನ ಎಲ್ಲಾ ವಿಧಾನ 
ಸಭಾ ಕ್ಷೇತ್ರಗಳಲ್ಲೂ ಕೆಪಿಎಸ್‌ ಶಾಲೆ; 
ಇರುವಂತೆ ಶಾಲೆಗಳನ್ನು ಆಯ್ಕೆ 

6. ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಾಗಿರುವ 


ಮತ್ತು ಸಾಕಷ್ಟು ಕೊಠಡಿಗಳನ್ನು 
ಹೊಂದಿರುವ ಶಾಲೆಗಳನ್ನು 
ಆದ್ಯತಾನುಸಾರ ಪರಿಗಣಿಸಲಾಗುವುದು. | 
ನಗರ : ಪ್ರದೇಶದಲ್ಲಿ ಸೂಕ್ತ 
ಸ್ಥಳಾವಕಾಶ/ಆವರಣವನ್ನು ಹೊಂದಿರುವ 
ಶಾಲೆಗಳು : ಮತ್ತು ಗ್ರಾಮ/ಪಟ್ಟಣ 


ಪ್ರದೇಶಗಳಲ್ಲಿ ಕನಿಷ್ಠ 3-5 ಎಕರೆ ಜಾಗವನ್ನು 
ಹೊಂದಿರುವ ಶಾಲೆಗಳನ್ನು ಆದ್ಯಶಾನುಸಾರ 
ಪರಿಗಣಿಸಲಾಗುವುದು. 


ಇಪಿ: 236 ಯೋಸಕ 2020 


ಮ 
(ಎಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಜೆಲ್ಲೆಯ ಹೆಸರು 


2018-19ನೇ ಸಾಲಿನಲ್ಲಿ ಪ್ರಾರಂಭಿಸಿದ 176 | 2019-20ನೇ ಸಾಲಿನಲ್ಲಿ ಪ್ರಾರಂಭಿಸಿದ 100 
ಕೆ.ಪಿ.ಎಸ್‌ ಶಾಲೆಗಳು ಕೆ.ಪಿ.ಎಸ್‌ ಶಾಲೆಗಳು 


ಬಾಗಲಕೋಟೆ 

ಂಗಳೂರು ಉತ್ತರ 
೦ಗಳೂರು ಗ್ರಾಮಾಂತರ 
ಂಗಳೂರು ನಗರ 
ಬೆಳಗಾವಿ 


ಮರಾಜನಗರ 


Kk ೪ 
ಚಿಕ್ಕೋಡಿ 


FYE) 
[57 
3 
y 
a 


p 
y 
Ff 
¢ 
ks 


& 
(et 
y 
FR 
ನ್ಯ 


© 
8 


Fo 
w 


ಒಂದೇ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢರಾಲೆ ಮತ್ತು ಪದವಿಪೂರ್ವ ಕಾಲೇಜುಗಳನ್ನು ಒಗ್ಗೂಡಿಸಿದೆ. 


ಒಂದೇ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಆದೇ ಗ್ರಾಮ/ಪಟ್ಟಣ/ನಗರದಲ್ಲಿ 500 ಮೀಟರ್‌ಗಳ ಅಂತರದಲ್ಲಿರುವ ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಡು ವಿಭಾಗಗಳನ್ನು 
[ಒಗ್ಗೂಡಿಸಿದೆ. 
K) 


ಒಂದೇ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಒಂದೇ ಅವರಣದಲ್ಲಿ ಕಾರ್ಯನಿರ್ವಹಿಸದಿದ್ದರೂ ಅದೇ ಗ್ರಾಮ/ಪಟ್ಟಣ/ನಗರದಲ್ಲಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಮತ್ತು 


ಪೌಢಶಾಲೆ ವಿಭಾಗಗಳನ್ನು ಒಗ್ಗೂಡಿಸಿದೆ. 


Lu | |u| nm | w | [w]e 


ಕರ್ನಾಟಕ ಸರ್ಕಾರದ ನಡವಳಿಗಳು 
ವಿಷಯ: ಸರ್ಕಾರಿ ಕರ್ನಾಟಕ ಪಭಬ್ಲಿಕ್‌ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಯನ್ನು ಪ್ರಾರಂಭಿಸುವ 


ಬಗ್ಗೆ 
ಓದಲಾಗಿದೆ : 1 2018-19ನೇ ಸಾಲಿನ ಆಯವ್ಯಯ ಘೋಷಣೆ ಕಂಡಿಕೆ 52 
. ಸರ್ಕಾರಿ ಆದೇಶ ಸಂಖ್ಯೆ ಇಡಿ 04 ಯೋಸಕ 2017, ದಿನಾಂಕ:05.01.2018. 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 230 ಯೋಸಕ 2018, ದಿನಾಂಕ:14.95.2019 
. ದಿನಾಂಕಃ15.03. 2019ರಂದು ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ 
ಆಂಗ್ಲ ಮಾಧ್ಯಮ ಶಾಲೆಗಳು, ಕರ್ನಾಟಕ ಪಬ್ಲಿಕ್‌ ಶಾಲೆಗಳು, "ಹಾಗೂ ಪೂರ್ವ 
ಪ್ರಾಥಮಿಕ ಶಾಲೆಗಳ ಸ್ಥಾಪನೆ ಕುರಿತ ಸಭೆಯ ನಡವಳಿ, 
5. ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಅಭಿಯಾನ, ಬೆಂಗಳೂರು 
ಇವರೆ ಏಕ ಕಡತ ಸಂಖ್ಯೆ ಎಸ್‌. ಎಸ್‌ಕಿಸ್ಯುಎ/್ರೀ-ಪ್ರೆ ಫಮರಿ- -2019-20. 


ಹ ೪p 


ಪ್ರಸ್ತಾವನೆ: 

ಪೂರ್ವ ಪ್ರಾಥಮಿಕ ಶಿಕ್ಷಣವು ಮಕ್ಕಳ್ಮಔಪಜಾರಿಕ ಶಿಕ್ಷಣದ ಬುನಾದಿಯಾಗಿದೆ. ರಾಜ್ಯದಲ್ಲಿ ಸರ್ಕಾರಿ 
ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪಾಥಮಿಕ ತರಗತಿಗಳನ್ನು ತೆೆಯಬೇಕಿಂದು ಹೋಷಕರ ಜೇಡಿ ಇರುತ್ತದೆ. 
ಈ ಹಿನ್ನೆಲೆಯಲ್ಲಿ ಪೋಷಕರ ಕೋರಿಕೆಯಂತೆ ಹಲವಾರು. ಸರ್ಕಾರಿ ಶಾಲೆಗಳಲ್ಲಿ “ಮಕ್ಕಳ ಮನೆ” 
ಎಂಬಿತ್ಯಾದಿ ಹೆಸರಿನಲ್ಲಿ ಎಸ್‌ಡಿಎಂಸಿಯವರು ಪೂರ ' ಪ್ರಾಥಮಿಕ ತರಗತಿಗಳನ್ನು ಪ್ರಾರಂಭಿಸಿರುತ್ತಾರೆ. 
ಅಂತಹ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿಯು ನಿರಂತರವಾಗಿ ಹೆಚ್ಚುತ್ತಿರುವುದು "ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ್ಷ.. :ಸರಗತಿಗಳನ್ನು ಪ್ರಾರಂಭಿಸುವುದರಿಂದ ಮಕ್ಕಳೆ 
ದಾಖಲಾತಿ ಮತ್ತು ಗುಣಮಟ್ಟ ಹೆಚ್ಚಳವಾಗಲಿದೆ. ಈ ಹಿನ್ನೆಯಲ್ಲಿ; -ಮೇಲೆ ಓದಲಾದ ಕ್ರಮಾಂಕ (1) ರ 
2018-19ನೇ ಸಾಲಿನ (ಜಲ) ಆಯವ್ಯಯ ಛಾಷೂದಲ್ಲಿ ಸನ್ಮಾನ್ಯ ಮುಖ್ಯ ಮಂತ್ರಿಯವರು ಈ 
ಕೆಳಕಂಡಂತೆ ಘೋಷಿಸಿರುತ್ತಾರೆ. - 


“ಪಸ್ತುತ ಮಹಿಳಾ ಮತ್ತು ಮಕ್ಣಳ ಕಲ್ಯಾಣ ಇಲಾಖೆಯ ಅಧೀನದಲ್ಲಿರುವ ಅಂಗಸಹಾಡಿ 
ಕೇಂದ್ರಗಳನ್ನು ಆಯ್ದ 4100 ಸರ್ಕಾರಿ” ಪಾಥಮಿಕ ಶಾಲೆಗಳ ಆವರಣಕ್ಷೆ ಸ್ಥಳಾಂತರಿಸಿ 
'ಬಾಲಸ್ಥೆ ಸ್ಪೇಹಿ ಕೇಂದ" , ಗಳನ್ಮಾಗಿ ಬಲವರ್ಭಿಸಲಾಗುವುದು. ಹಂತಹಂತವಾಗಿ 
ಕಾರ್ಯಸಾಧ್ಯತೆಯನುಸಾರ ಬೇರೆ ಸರ್ಕರಿ ಶಾಲೆಗಳಲ್ಲಿ ಸಹ LKG/UKG ತರಗತಿಗಳನ್ನು 
ಪ್ರಾರಂಭಿಸಲಾಗುವುದು. ಇದರಿಂದ ಸರ್ಕಾರಿ ಶಾಲೆಗಳಲ್ಲಿನ ದಾಖಲಾತಿ ಪ್ರಮಾಣವು 
ಹೆಚ್ಚಾಗುವುದರೊಂದಿಗೆ ಮಕ್ಕಳ ಕಲಿಕೆಯ ಗುಣಮಟ್ಟವನ್ನು ಪೃದ್ಧಿಸಖಹದಾಗಿದೆ 


ಮೇಲೆ. ಓದಲಾದ ಕ್ರಮಾಂಕ (2) ರ ಸರ್ಕಾರದ ಆದೇಶದಲ್ಲಿ, 2017-18ನೇ ಸಾಲಿನ ಆಯವ್ಯಯ 
ಘೋಷಣೆಯಂತೆ, ಒಂದೇ ಭೌಗೋಳಿಕ ಸ್ಥಳಗಳಲ್ಲಿ ಅಸ್ತಿತ್ವದಲ್ಲಿರುವ ಶಾಲೆಗಳನ್ನು ಆಡಳಿತಾತ್ಮಕ, ಕ್ಷಣಿಕ 
ಮತ್ತು ಕ್ರಿಯಾತ್ಮಕ ಸಂಯೋಜನೆಯೊಂದಿಗೆ ಒಟ್ಟುಗೂಡಿಸಿ, ತಾಲ್ಲೂಕಿಗೆ ಒಂದರಂತೆ ಗ್ರಾಮ ಪಂಜಾಯತ್‌ 
ಕೇಂದ್ರ ಸ್ಥಳಗಳಲ್ಲಿ 176 ಕರ್ನಾಟಕೆ ಪಬ್ಲಿಕ್‌ ಶಾಲೆಗಳನ್ನು ಪ್ರಾರಂಭಿಸಲಾಗಿರುತ್ತದೆ. 


p 


Scanned with CamScanner 


2- 


ದೇಶದಲ್ಲಿ 100 ಕರ್ನಾಟಕ ಪಬ್ಲಿಕ್‌ ಶಾಲೆಗಳನ್ನು 


ನೀಡಲಾಗಿರುತ್ತದೆ. 

೯ರ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ 
೪ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 
ಸರ್ಕಾರಿ ಕರ್ನಾಟಕ 


ಮೇಲೆ ಓದಲಾದ ಕ್ರಮಾಂಕ(3) ರ ಸರ್ಕಾರದ ಆ 
2019-20ನೇ ಸಾಲಿನಿಂದ ಪ್ರಾರಂಭಿಸಲು ಅನುಮೋದನೆ 


ಮೇಲೆ ಓದಲಾದ ಕ್ರಮಾಂಕ (4)ರ ಸಡವಳಿಯಂಕೆ, ಸಕಾ 
ತರಗತಿಗಳನ್ನು ಪ್ರಾರಂಭಿಸುವ ಕುರಿತು ಪ್ರಧಾನ ಕಾರ್ಯದರ್ಶಿಗ 
ಪ್ರಾಯೋಗಿಕವಾಗಿ 2019-20ನೇ ಸಾಲಿನಲ್ಲಿ ಪೂರ್ವಪ್ರಾಥಮಿಕ ತರಗತಿಗಳನ್ನು 276 
ಪಬ್ಲಿಕ್‌ ಶಾಲೆಗಳಲ್ಲಿ ಪ್ರಾರಂಭಿಸಲು ತೀರ್ಮಾನಿಸಲಾಗಿರುತ್ತದೆ. | 


ಮೇಲೆ ಓದಲಾದ ಕ್ರಮಾಂಕ (5) ರ ರಾಜ್ಯ ಯೋಜನಾ ನಿರ್ದೇಶಕರು, ಏಕ ಕಡತದಲ್ಲಿ ಯುನಿಸೆಫ್‌, 
ಹಾಗೂ ಅಜೀಂ ಪ್ರೇಂಜಿ ವಿಶ್ವವಿದ್ಯಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿ ಅಂಗನವಾಡಿ 
ಪಠ್ಯಕ್ತಮ ಪರಿಷ್ಕರಿಸಲು ನಿಯೋಜಿಸಿರುವ ಸಮಿತಿ ಸದಸ್ಯರೊಂದಿಗೆ ಸಮಾಲೋಚಿಸಿ, ಅಂತಿಮಗೊಳಿಸಿದ 
ಠೃಕ್ತಮದಂತೆ ಸರ್ಕಾರಿ ಕರ್ನಾಟಕ ಪಬ್ಲಿಕ್‌ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಪ್ರಾರಂಭಿಸಲು 


ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


eb 


ಪ್ರಸ್ತಾವನೆಯನ್ನು ಕೂಲಂಕಶವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸರ: ಇಡಿ 111 ಯೋಯೋಕ 2018, ಬೆಂಗಳೂರು, 
ದಿನಾಂಕ:17.05.2019. 


ಪ್ರಸ್ತಾನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, 2019-20ನೇ ಸಾಲಿನಿಂದ ಸರ್ಕಾಲಿ ಕರ್ನಾಟಕ 
ಪಬ್ಲಿಕ್‌ ಶಾಲೆಗಳಲ್ಲಿ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಪ್ರಾಯೋಗಿಕವಾಗಿ ಪೂರ್ವ ಪ್ರಾಥಮಿಕ 
ತರಗತಿಗಳನ್ನು ಪ್ರಾರಂಭಿಸಲು ಅನುಮತಿ ನೀಡ ಆದೇಶಿಸಿದೆ. 


ಷರತುಗಳು: 
1 ಪೂರ್ವ ಪ್ರಾಥಮಿಕದ ಒಂದು ವಿಭಾಗದಲ್ಲಿ 20 ರಿಂದ 30 ಮಕ್ಕಳನ್ನು ದಾಖಲಿಸತಕ್ಕದ್ದು. 


2. ಯುನಿಸೆಫ್‌, ಅಜೀಂ ಪ್ರೇಂಜಿ ವಿಶ್ವವಿದ್ಯಾಲಯ :ಹಾಗ್ಲೂ-ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಸೇರಿ ನಿಯೋಜಿಸಿರುವ ಸಮಿತಿಯ ಶಿಫಾರಸ್ಸಿನಂತೆ "ಹೂರ್ವ ಪ್ರಾಥಮಿಕ ತರಗತಿಗಳಲ್ಲಿ ಬಳಸಬೇಕಾದ 
ಪಠ್ಯಕ್ರಮ, ಪಠ್ಯಪುಸ್ತಕ, ಬೋಧನೋಪಕರಣಗಳು ಮುಂತಾದವುಗಳ ತಯಾರಿಸಿ, ಶಿಕ್ಷಕರ ತರಬೇತಿಗೆ 
ಅಗತ್ಯವಿರುವ ತರಬೇತಿ ಸಂಚಿಯನ್ನು ಅಭಿವೃದ್ಧಿಪಡಿಸಿ ತರಬೇತಿಯನ್ನು ನೀಡುವುದು. 

:3. ಪೂರ್ವ ಪ್ರಾಥಮಿಕ ತರಗತಿಗಳಿಗೆ. ಕನಿಷ್ಠ 3.5 ವರ್ಷ ಮೇಲ್ಪಟ್ಟ ವಯಸ್ಸಿನ ಮಕ್ಕಳನ್ನು ಮಾತ್ರ 

. ದಾಖಲಿಸಿಕೊಳ್ಳತಕ್ಕದ್ದು. 

4. ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಪೂರ್ವಾಹ್ನ 10.00 ರಿಂದ ಅಪರಾಹ್ನಸಿ.30ರ ವರೆಗೆ 
ನಡೆಸತಕ್ಕದ್ದು. K 

5. ಪ್ರಿ ಪೂರ್ವ ಪ್ರಾಥಮಿಕ ತರಗತಿಗೆ ಒಬ್ಬ ಶಿಕ್ಷಕಿ/ಶಿಕ್ಷಕ ಮತ್ತು ಜಬ್ಬರು - ಆಯಾರನ್ನು ಸಮಗ್ರ ಶಿಕ್ಷಣ 
ಕರ್ನಾಟಕ ನಿಗಧಿಪಡಿಸುವ ಮಾನದಂಡಗಳಿಗೆ ಅನುಗುಣವಾಗಿ" ' ಆಯಾ. ಶಾಲಾ ಎಸ್‌.ಡಿ.ಎಂ.ಸಿ. 
ಯವರು ಕಾತ್ಯಾಲಿಕವಾಗಿ 10 ತಿಂಗಳ ಅವಧಿಗೆ ನೇಮಕ ಮಾಡಿಕೊಳ್ಳತಕ್ಕದ್ದು. 


ತೆ 


Scanned with CamScan 


ಬ್ಯ 


6. ಪೂರ್ವ ಪ್ರಾಥಮಿಕ ತರಗತಿಯ ರಿಕ್ಷಸಿ/ಿಕ್ಷಕರಿಗೆ ಪ್ರಸ್ತುತ ಸರ್ಕಾರಿ ಶಾಲೆಗಳ ಆ39 ಶಿಕ್ಷಕರಿಗೆ 
ನೀಡುತ್ತಿರುವ ಸಂಭಾವನೆಯಂತೆಯೇ ಮಾಸಿಕ ರೂ.7500 ಮತ್ತು ಅಯಾ ಇವರಿಗೆ ಮಾಸಿಕ 
ರೂ.5000 ಸಂಭಾವನೆಯನ್ನು ನೀಡುವುದು. ಈ ವೆಚ್ಚವನ್ನು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ 
ಇಲಾಖೆ, ಬೆಂಗಳೂರು ಇವರಿಗೆ ಬಿಡುಗಡೆಯಾಗುವ ಅತಿಥಿ ಶಿಕ್ಷಕರ ವೇತನ ಲೆಕ್ಕ ಶೀರ್ಷಿಕೆಯಿಂದ 
" ಸೆಳೆದು ` ಶಾಲಾಭಿವೃದ್ಧಿ” ಮತ್ತು ಮೇಲುಸ್ತುಪಾರಿ -ಸಮಿಶಿ (ಎಸ್‌.ಡಿ.ಎಂ.ಸಿ) ಯವರಿಗೆ ನೇರವಾಗಿ 
ಬಿಡುಗಡೆ ಮಾಡತಕ್ಕದ್ದು. 


1. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಎಸ್‌.ಡಿ.ಎಂ.ಸಿ ಗಳಿಗೆ ಖಜಾನೆ-2 ರಲ್ಲಿ ಅನುದಾ 
ಮಾಡಿಕೊಳ್ಳತಕ್ಕದ್ದು. 

8. ಪೂರ್ವ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಅ 
ಹಾಲು, ಉಪಹಾರ ಮತ್ತು ಊಟ: ಮೊದಲಾ 


ಬೆಂಗಳೂರು ಕಚೇರಿಯಿಂದ ಸಂಬಂಧಿಸಿದ ಶಾಲಾ 
ನ ಬಿಡುಗಡೆ ಮಾಡಲು ಸೂಕ್ತೆ ನೋಂದಣಿಗಳನ್ನು 


ಂಗನವಾಡಿಗಳಲ್ಲಿ ನೀಡುವ ಆಹಾರ ಘಟಕ ವೆಚ್ಚದಂತೆ 
ದ ಆಹಾರ ಸಾಮಗ್ರಿಗಳ ಪೂರೈಕೆ ಜವಾಬ್ದಾರಿಯನ್ನು 


ಸಹ ನಿರ್ದೇಶಕರು, ಮಧ್ಯಾಹ್ನ ಉಪಾಹಾರಯೋಜನೆ, ಬೆಂಗಳೂರು ಇವರು ನಿರ್ವಹಿಸತಕ್ಕದ್ದು. 


9, ಮಕ್ಕಳ ಆರೋಗ್ಯ ತಪಾಸಣೆ ಮತ್ತು ನಿಯಮಿತ ಚುಚ್ಚುಮದ್ದುಗಳನ್ನು ನೀಡುವ ಬಗ್ಗೆ ಕರ್ನಾಟಕ : 
ಪೆಬ್ದಿಕ್‌ ಶಾಲೆಯ ಉಪ ಪ್ರಾಂಶುಪಾಲರು ಕ್ರಮವಹಿಸತಕ್ಕದ್ದು. 
(೧.ಪೂರ್ಹ ಪ್ರಾಥಮಿಕ ತರಗತಿಗಳಿಗೆ ಫಗತ್ಯವಿರುವ ವರ್ಗಕೋಣೆಗಳನ್ನು 
ಲಭ್ಯವಿರುವ ಅನುದಾನ ಬಳಸಿಕೊಂಡು ಸಜ್ಜುಗೊಳಿಸತಕ್ಕದ್ದು. 
ಲಾ ಕೊಠಡಿ ನಿರ್ಮಾಣ/ದುರಸ್ತಿಗೆ ಅವಶ್ಯಕವಾದ ಅನುದಾನವನ್ನು ಶಾಲಾ 
ಕಟ್ಟಡಗಳ ನಿರ್ವಹಣೆ ಲೆಕ್ಕ ಶೀರ್ಷಿಕ:2202-01-053-0-01-200. ಪ್ರಾಥಮಿಕ ಶಾಲೆಗಳ ಕಟ್ಟಡ 
ನಿರ್ಮಾಣ bear 8:4202-01-201-1-04-059/422/423, ಅಡಿಯಲ್ಲಿ ಆಯುಕ್ತರು ಸಾರ್ವಜನಿಕ 
ಶಿಕ್ಷಣ ಇಲಾಖೆ, ಜಿಂಗಳೂರು ಇವರಿಗೆ ಒದಗಿಸುವ ಅನುದಾನದಿಂದ ಬಳಸಿಕೊಳ್ಳತಕ್ಕದ್ದು. 


ಈ ಆದೇಶವನ್ನು ಅರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆಆಇ 792 ವೆಚ್ಚ-8 2018, ದಿನಾಂಕ:08.08.2018 


ಹಾಗೂ ಯೋಜನಾ ಇಲಾಖೆಯ ಟಿಪ್ಪಣಿ ಸಂಖ್ಯೆ 'ಯೋಇ 52 ಜಶ 2018, ದಿನಾಂಕ:06.08.2018 ರಲ್ಲಿ ನೀಡಿದ 
ಸಹಮತದನ್ನಯ ಹಾಗೂ ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 01 ಟಿಎಫ್‌ಪಿ 201, 
 ದಿನಾಂಕ:03.04.2019ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಪ್ರಶ್ಯಾಯೋಜಿಸಿರುವ ಅಧಿಕಾರದನ್ವಯ 


ಹೊರಡಿಸಿದೆ. 


ಆಯಾ ಶಾಲೆಯಲ್ಲಿ 


ii. ಪೂರ್ವ ಪ್ರಾಥಮಿಕ ಶಾ 


ಕರ್ನಾ: ಲರಆಜ್ಞಾನುಸಾರ 
ತ್ತುಅವರ ಹೆಸರಿನಲ್ಲಿ 


+ 


(ಈ .ಎಸ್‌.ನಾಢನ್‌) Md 4 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 


ಸರ್ಕಾರದಅಧೀನಕಾರ್ಯದರ್ಶಿ(ಯೋಜನೆ) 


ಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ 
ಇವರಿಗೆ: 3851 


1 ಮಹಾಲೇಖಪಾಲರು, (ಅಡಿಟ್‌ 1 &-2) ಕರ್ನಾಟಕ, ಬೆಂಗಳೂರು. 
, 2. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ. ಬೆಂಗಳೂರು. 


- 


3. ರಾಜ್ಯ ಯೋಜನಾ. ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು. 


Scanned with CamScanner 


